ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಕ್ಕೆ ಸಂಖ್ಯೆ 


ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


j ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


: 1489(1780) 


: ಶ್ರೀ ಕವಟಗಿಮಠ ಮಹಾಂತೇಶೆ ಮಲ್ಲಿಕಾರ್ಜುನ 


;, 23.03.2020 


; ಮಾನ್ಯ ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ 


ಸಚಿವರು. 


8"T 


ಸಂ 


ಪ್ರಶ್ನೆ 


ಉತ್ತರ 


pe] 


(ಅ) 


ನರ್ಸಿಂಗ್‌ ಹೋಮ್‌ಗಳ ಹಾಗೂ 
ಇತರೆ ಅಪಾಯಕಾರಿ ತ್ಯಾಜ್ಯಗಳನ್ನು 
ರಾಜ್ಯದ ಗುಂಡ್ಲುಪೇಟೆಯಲ್ಲಿ ತಂದು 


ದಿನಪತ್ರಿಕೆಯಲ್ಲಿ 
ವರದಿಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಕಸಾಹಪಾಷ್‌ Sa ರಾಜ್ಯದಿಂದೆ"`ರಾಜ್ಯದ 'ಗಂಡ್ಲುಪೌಟ ತಾಲ 
ಅನಧಿಕೃತವಾಗಿ ತ್ಯಾಜ್ಯ ಮ ಹಾಗೂ ವಿಲೇವಾರಿ 
ಸಂಬಂಧ ಈ ಕೆಳಕಂಡ. ಪ್ರಕರಣಗಳು ವರದಿಯಾಗಿವೆ. 


1. 
ಸುರಿಯುತ್ತಿರುವ : ವರದಿ 


" - ಎಫ್‌.ಐ.ಆರ್‌ -: ಹಾಗೂ 'ನ್ಯಾಯಾಲಯದಲ್ಲಿ - ದಾವೆ 


- ಹೆಗ್ಗವಾಡಿ ಗ್ರಾಮದ ಶ್ರೀ 'ಪುಟ್ಟನ೦ಜಪ್ಪ:ರವರ ಜಮೀನಿನಲ್ಲಿ 


. ದಿನಾಂಕ..21.09.2015 ರಂದು ಗುಂಡ್ಲುಪೇಟೆ ಪೊಲೀಸ್‌ 


` ಠಾಣೆಯಲ್ಲಿ ಕೇರಳ ರಾಜ್ಯದಿಂದ ಅನಧಿಕೃತವಾಗಿ ಪ್ರಾಸ್ಟಿಕ್‌ 


"ಹಾಗೂ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ಸಂಖ್ಯೆ 


"ದಿನಾಂಕ 05.12.2006 ರಂದು ಗುಂಡ್ಲುಪೇಟೆ ತಾಲ್ಲೂಕು 


ಕೇರಳ ರಾಜ್ಯದಿಂದ ಅನಧಿಕೃತವಾಗಿ ವೈದ್ಯಕೀಯ ಹಾಗೂ 
ಇತರೆ ತ್ಯಾಜ್ಯ ಸಾಗಾಣಿಕೆ ಮತ್ತು ವಿಲೇವಾರಿ 
ಮಾಡಲಾಗಿತ್ತು. ಈ ಸಂಬಂಧ ನ್ಯಾಯಾಲಯದಲ್ಲಿ ಸಿ.ಸಿ 
ಸಂಖ್ಯೆ 206/2007 ದಾಖಲಿಸಲಾಗಿತ್ತು. ಸದರಿ ಪ್ರಕರಣವು 
ಮುಕ್ತಾಯವಾಗಿದೆ. | 
ದಿನಾಂಕ. 24.11.2014 ರಂದು ಗುಂಡ್ಲುಪೇಟೆ ತಾಲ್ಲೂಕು 
ಬೇಗೂರು ಪೊಲೀಸ್‌ ಠಾಣೆಯಲ್ಲಿ: ಕೇರಳ ರಾಜ್ಯದಿಂದ 
ಅನಧಿಕೃತವಾಗಿ ಘನ ತ್ಯಾಜ್ಯ ಸಾಗಾಣಿಕೆ ಸಂಬಂಧ 
ಹೊಡಲಾಗಿತ್ತು.. ಸಂಖ್ಯೆ 0934 & 0973 /2014. ಸದರಿ 
ಪ್ರಕರಣವು ಮುಕ್ತಾಯವಾಗಿದೆ ಹಾಗೂ ಅಪರಾಧಿತರಿಗೆ 
ರೂ. 1900/- ದಂಡ ವಿಧಿಸಲಾಗಿದೆ. 


ಠಾಣೆಯಲ್ಲಿ ಕೇರಳ ರಾಜ್ಯದಿಂದ ಅನಧಿಕೃತವಾಗಿ ಪ್ಲಾಸ್ಟಿಕ್‌ 
ತ್ಯಾಜ್ಯ ಸಾಗಾಣಿಕೆ ಸಂಬಂಧ ಎಫ್‌.ಐ.ಆರ್‌: ಹಾಗೂ 
ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. ಸಂಖ್ಯೆ 
0210/2015. ಸದರಿ ಪ್ರಕರಣವು ಮುಕ್ತಾಯವಾಗಿದೆ. 

ದಿನಾಂಕ 06.11.2015 ರಂದು, ಗುಂಡ್ಲುಪೇಟೆ ಪೊಲೀಸ್‌ 


ಮತ್ತು ಇತರೆ ತ್ಯಾಜ್ಯ 'ಸ ಕ ಸಂಬಂಧ ಎಫ್‌.ಐ.ಆರ್‌ 


0246/2018. ಸದರಿ ಪ್ರಕರಣವು ನ್ಯಾಯಾಲಯದಲ್ಲಿ ಬ 
ಇರುತದೆ. 
kr) il 


1 


ನನ್‌ I ಕಾದ ಗಂಡ್ಲಪಾಡ ಪಾಕ್‌] 
ಠಾಣೆಯಲ್ಲಿ ಕೇರಳ ರಾಜ್ಯದಿಂದ ಅನಧಿಕೃ ತವಾಗಿ ಪ್ರಾಣಿಗಳ 
ಮೂಳೆ, ಚರ್ಮ ಇತ್ಯಾದಿ ತ್ಯಾಜ್ಯ ಸಾಗಾಣಿಕೆ ಮತ್ತು 
ವಿಲೇವಾರಿ ಮಾಡುವ ಪ್ರಯತ್ನ ಸಂಬಂಧ ಎಫ್‌.ಐ.ಆರ್‌ 
ಹಾಗೂ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ಸಂಖ್ಯೆ 
0376/2018 12014. ಸದರಿ ಪ್ರಕರಣವು 


ನ್ಯಾಯಾಲಯದಲ್ಲಿ ಬಾಕಿ ಇರುತ್ತದೆ. 


ಇದಲ್ಲದೇ ಗುಂಡ್ಲುಪೇಟಿಯ ಸರಹದ್ದಿನ ಮೂಲೆಹೊಳೆ 
ಬಳಿ ಚೆಕ್‌ ಪೋಸ್ಟ್‌ ಇದ್ದು, ಸದರಿ ಚೆಕ್‌ಪೋಸ್ಟ್‌ನಲ್ಲಿ ತಪಾಸಣೆ 
ನಡೆಸಿ ಘನ ತ್ಯಾಜ್ಯ ತುಂಬಿಕೊಂಡು ಬಂದಿರುವ ಲಾರಿಗಳನ್ನು 
ವಶಕ್ಕೆ ಪಡೆದು "ಗುಂಡ್ಲುಪೇಟೆ ಪೊಲೀಸ್‌ ಠಾಣೆಯಲ್ಲಿ ಒಟ್ಟು 
ಪ್ರಕರಣಗಳನ್ನು ದಾಖಲಿಸಲಾಗಿದೆ. 


ಹಾಗೂ ಪೊಲಿಸ್‌ ಚಿಕ್‌ 
ಪೋಸ್ಟ್‌ಗಳಿದ್ದರೂ ತ್ಯಾಜ್ಯ 


ರವಾನೆಯಾಗುವ ಕುರಿತು ಸರ್ಕಾರ 
ತನಿಖೆ ಕೈಗೊಳ್ಳುವುದೇ; 


ವ್ಯಾಕ್ತಿಯಲ್ಲಿ "ಅರಣ್ಯ "ಇಶಾ 


| ಪ್ರಕರಣಗಳನ್ನು ದಾಖಲಿಸಿ 


[S| ಖಾಸಗಿ ನಾನ] ಸಾ ಪಾಸಗೆ' ಜಮೀನಿನ" ಮಾಲೀಕರು ಹಣದ 
-”' | ಮಾಲೀಕರು ಹಣದ ಅಮಿಷದಿಂದ | ಆಮೀಷಕ್ಕೆ ಒಳಗಾಗಿ ತ್ಯಾಜ್ಯ ಸುರಿತಕ್ಕೆ ಅವಕಾಶ ಮಾಡಿಕೊಟ್ಟ 
ತ್ಯಾಜ್ಯ ಸುರಿತಕ್ಕೆ ಅವಕಾಶ ಬಗ್ಗೆ ಯಾವುದೇ ದೂರು ಸ್ಥಳಿಯರಿಂದ ದಾಖಲಾಗಿರುವುದಿಲ್ಲ. 
ಮಾಡಿಕೊಟ್ಟಿದ್ದು,  ಲೋಡುಗಟ್ಟಲೆ 
ಬರುವ ತ್ಯಾಜ್ಯಗಳಿಂದ ಪರಿಸರ 
ಹಾಗೂ ಅಂತರ್ಜಲ " ಕೂಡಾ 
| ಕಲುಷಿತವಾಗುವ ಬಗ್ಗೆ ಸ್ಥಳಿಯರಿಂದ 
 ದೊರು ಬಾಖಲಾಗಿದೆಯೇ; 
ಪನಾಪಠಗನದ್ಗ" ಸ್‌ಯ 1 
. . ೧ಣ 5 ಅನಯಿಸುವುದಿಲ್ಲ 
ಆಡಳಿತದಿಂದ ' ಈ ಬಗ್ಗೆ" ಯಾವ = ಕಾ 
- | ಕ್ರಮ ಕೈಗೊಳ್ಳಲಾಗಿದೆ; | 
ಬರಡಾಪುರ ಅರ್ಯ ಇಲಾಖೆ | ಬಂಡೀಪುರ ಅರಣ್ಯ ವ್ಯಾಪ್ತಿಯ ಮೂತಿಹೊಳ ಎಂಬಲ್ಲಿ] 


ಈರಣ್ಯಇಲಾಖೆ7"ಪಶುವ್ಯೆದ್ಯ ಇಲಾಖೆ-ಹಾಗೂ-ಗಣಿ-ಮತ್ತು-- 


ಭೂ ವಿಜ್ಞಾನ ಇಲಾಖೆಯ ಸಿಬ್ಬಂದಿಗಳು, ಪೊಲೀಸ್‌ ಇಲಾಖಾ, 


ಸಿಬ್ಬಂದಿಗಳ ಸಹಯೋಗದಲ್ಲಿ ಚೆಕ್‌ಪೋಸ್ಟ್‌ ತೆರೆದು 
ನಿರಂತರವಾಗಿ ಪರಿಶೀಲಿಸಿ ಈಗಾಗಲೇ 20ಕ್ಕೂ ಹೆಚ್ಚು 


ಆರೋಪಿತರ ವಿರುದ್ಧ ಘನ 
ನ್ಯಾಯಾಲಯಕ್ಕೆ ದೋಷರೋಪಣಾ ಪತ್ರ ಸಲ್ಲಿಸಲಾಗಿರುತ್ತದೆ. 


| ಅಂತರರಾಜ್ಯ ತನಿಖಾ ಠಾಣೆಗಳ ಮೂಲಕ ಯಾವುದೇ 


p} 


ರೀತಿಯಾದ ಘನ ತ್ಯಾಜ್ಯಗಳು ಮತ್ತು ಪ್ಲಾಸ್ಟಿಕ್‌ ಉತ್ಪನ್ನ 
ಸಾಗಾಣಿಕೆಗೆ ಸಂಬಂಧಿಸಿದಂತೆ, ಅಧಿಕೃತವಾಗಿ ರಹದಾರಿ 
ಹೊಂದದೇ ಇದ್ದ ಪಕ್ಷದಲ್ಲಿ ಅಂತಹ ವಾಹನಗಳನ್ನು 


ಯಾವುದೇ ಕಾರಣಕ್ಕೂ ರಾಜ್ಯ ಪ್ರವೇಶ ಮಾಡಲು ಅವಕಾಶ 
ನೀಡದಿರಲು ಅರಣ್ಯ ಇಲಾಖೆಯ ತನಿಖಾ ಠಾಣೆಯ 


ಸಿಬ್ಬಂದಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿರುತ್ತದೆ. 


1) [ಗಂಡ್ಲುಪೇಟ ತಾಲ್ದಾಕನಾದ್ಯಂತ ಗಂಡ್ಲಪಾಷ ತಾಮ್ಲ್ಹಾನ್ನ್‌ ಇನಧ್ಯವಾಗ ಗಾರ 


ಹಲವಾರು ಭಾಗಗಳಲ್ಲಿ ಈ ರೀತಿ 
ತ್ಯಾಜ್ಯ ಸುರಿಯಲಾಗುತ್ತಿದ್ದು,' 
ಇದರಿಂದಾಗುವ ದುಷ್ನರಿಣಾಮವನ್ನು 
ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ 
ಕೈಗೊಳ್ಳುವ ಕ್ರಮಗಳೇನು? 


ಮತ್ತು ವಿಲೇವಾರಿ ಮಾಡಿದ ಸಂದರ್ಭದಲ್ಲಿ ಎಫ್‌.ಐ.ಆರ್‌ 
ಹಾಗೂ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು. ದಾಖಲು 
ಮಾಡಲಾಗುತ್ತಿದೆ. ಚಾಮರಾಜನಗರ ಜಿಲ್ಲಾಧಿಕಾರಿಗಳು, ಕೇರಳ 
ರಾಜ್ಯದ. ನೆರೆಯ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ಸಂಬಂಧ 
ದಿನಾಂಕ: 15.12.2014: ರಂದು ಪತ್ರ ಬರೆದಿರುತ್ತಾರೆ. ಜಿಲ್ಲೆಯ 
ಅರಣ್ಯ ಚೆಕ್‌ ಪೋಸ್ಟ್‌ಗಳನ್ನು ಭದ್ರಪಡಿಸಲು ಜಿಲ್ಲಾಧಿಕಾರಿಗಳು 
ದಿನಾಂಕ: 18.06.2018 ರಂದು ಆದೇಶ ಹೊರಡಿಸಿರುತ್ತಾರೆ. 
ಕೇರಳ ರಾಜ್ಯದಿಂದ "ತ್ಯಾಜ್ಯವು ಜಿಲ್ಲೆಗೆ ಪ್ರವೇಶಿದಂತೆ ಚೆಕ್‌ 
ಹೋಸ್ಟ್‌ನಲ್ಲೇ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ 
ಹಾಗೂ ಕೆಲವು ಪ್ರಕರಣಗಳಲ್ಲಿ ತ್ಯಾಜ್ಯವನ್ನು ಚೆಕ್‌ ಪೋಸ್ಟ್‌ನಲ್ಲಿ 


; ತಡೆದು ಕೇರಳ ರಾಜ್ಯಕ್ಕೆ ವಾಪಸ್ಸು ಕಳುಹಿಸಲಾಗಿದೆ. 


ಸಂಖ್ಯೆ: ಅಪಜೀ 80 ಇಪಸಿ 2020 


ವಿರ 
Nob p 
(ಆನರದ್‌ ಸಿಂಗ್‌) 
ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಸಚವರು. 


